ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1349 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ನೀಡಲಾಗುವ ವಿದ್ಯಾರ್ಥಿ 
ವೇತನಗಳನ್ನು ಕೆಲವು ಶಾಲಾ 
ಕಾಲೇಜುಗಳ ವಿದ್ಯಾರ್ಥಿಗಳಿಗೆ 
ನೀಡದಿರುವುದು ಕಂಡು 
ಬಂದಿದೆಯೇ 


ಸಮಾಜ ಕಲ್ಯಾಣ ಇಲಾಖೆಯಿಂದ 


€, 


ಕರ್ನಾಟಿಕ ವಿಧಾನ ಪರಿಷತ್ತು 


ಶ್ರೀ ಆರ್‌.ಬಿ. ತಿಮ್ಮಾಪೂರ 
24-12-2021 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಬಂದಿದೆ. 


ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 2018-19ನೇ ಸಾಲಿನಿಂದ 
ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿವೇತನವನ್ನು ಇ-ಆಡಳಿತ ಇಲಾಖೆಯು 
ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡುತ್ತಿರುವ ರಾಜ್ಯ ವಿದ್ಯಾರ್ಥಿವೇತನ 
ಪೋರ್ಟಲ್‌ (88P)ಪನ ಮೂಲಕ ಮಂಜೂರು ಮಾಡುತ್ತಿದ್ದು, 
ವಿದ್ಯಾರ್ಥಿಯ ಆಧಾರ್‌ ಸಂಖ್ಯೆಗೆ ಜೋಡಿತವಾಗಿರುವ ಬ್ಯಾಂಕ್‌ ಬಾತೆಗೆ 
ವಿದ್ಯಾರ್ಥಿವೇತನವನ್ನು ಮಂಜೂರು ಮಾಡಲಾಗುತ್ತಿದೆ. ಕೆಲವೊಂದು 
ಪ್ರಕರಣಗಳಲ್ಲಿ ವಿದ್ಯಾರ್ಥಿಯ ಆಧಾರ್‌ ಸಂಖ್ಯೆಗೆ ಬ್ಯಾಂಕ್‌ ಜಾತೆ 
ಜೋಡಣೆಯಾಗದೇ ಇರುವುದರಿಂದಲೂ ಹಾಗೂ $SATS ತಂತ್ರಾಂಶದಲ್ಲಿನ 
ವಿದ್ಯಾರ್ಥಿಯ ಹೆಸರಿಗೂ ಹಾಗೂ ವಿದ್ಯಾರ್ಥಿಯ ಆಧಾರ್‌ ಕಾರ್ಡ್‌ನಲ್ಲಿನ 
ಹೆಸರಿಗೂ ಕೆಲವೊಂದು ವ್ಯತ್ಯಾಸಗಳಿರುವುದರಿಂದ ಮಂಜೂರಾತಿ 
ಪ್ರಕ್ರಿಯೆಯು ತಾಂತ್ರಿಕವಾಗಿ ವಿಳಂಬವಾಗಿದೆ. ಮುಂದುವರೆದು, 2021-22ನೇ 
ಸಾಲಿನಲ್ಲಿ ಅಕ್ಟೊಂಬರ್‌ 2021ರ ಮಾಹೆಯಲ್ಲಿ ಪ್ರಸಕ್ತ ವರ್ಷದ ನೊಂದಣಿ 
ಕಾರ್ಯ ಪಾರಂಭವಾಗಿದ್ದು, ವಿದ್ಯಾರ್ಥಿವೇತನ ಮಂಜೂರು ಮಾಡಲಾಗುತ್ತಿದೆ. 


2019-20ನೇ ಸಾಲಿನಿಂದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನ 
ಕಾರ್ಯಕ್ರಮವನ್ನು ಇ-ಆಡಳಿತ ಇಲಾಖೆಯು ಅಭಿವೃದ್ಧಿಪಡಿಸಿ ನಿರ್ವಹಣೆ 
ಮಾಡುತ್ತಿರುವ ರಾಜ್ಯ ವಿದ್ಯಾರ್ಥಿವೇತನ ಮೋರ್ಟಲ್‌(88P)ದ ಮೂಲಕ 
ಮಂಜೂರು ಮಾಡುತ್ತಿದ್ದು ತಂತ್ರಾಂಶದಲ್ಲಿ ನಮೂದಾಗಿರುವ ಕಾಲೇಜು 
ಶುಲ್ಕಗಳು ಮತ್ತು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯದಲ್ಲಿ 
ನಮೂದು ಮಾಡಿರುವ ಅಂಕಿ-ಅಂಶಗಳಿಗೆ ವ್ಯತ್ಯಾಸಗಳಿರುವುದರಿಂದ 
ವಿದ್ಯಾರ್ಥಿವೇತನ ಮಂಜೂರು ಮಾಡಲು ವಿಳಂಬವಾಗುತ್ತದೆ. ವಿದ್ಯಾರ್ಥಿಯ 
ಬ್ಯಾಂಕ್‌ ಖಾತೆಯು ಆಧಾರ್‌ ಜೋಡಣೆಯಾಗದೇ ಇದ್ದರೇ ಅಂತಹ 
ಪ್ರಕರಣಗಳಲ್ಲಿ ವಿದ್ಯಾರ್ಥಿವೇತನ ಮಂಜೂರಾತಿ ಮಾಡಲು 
ವಿಳಂಭವಾಗುತ್ತದೆ. ಅಲ್ಲದೇ, 2021-22ನೇ ಸಾಲಿನಲ್ಲಿ ತಂತ್ರಾಂಶದಲ್ಲಿ 
ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು 2021ರ ಸೆಪ್ಪೆಂಬರ್‌ ಮಾಹೆಯಿಂದ 
ಅವಕಾಶ ಕಲ್ಪಿಸಲಾಗಿದೆ. 


ರಾಜ್ಯ ವಿದ್ಯಾರ್ಥಿವೇತನ ತಂತ್ರಾಂಶದಲ್ಲಿ ಮೊದಲಿಗೆ ಪಿ.ಯುಸಿ. 
ವಿದ್ಯಾರ್ಥಿಗಳ ಅರ್ಜಿಗಳನ್ನು ಅನುಮೋದನೆ ಮಾಡಲು ಅವಕಾಶ ಕಲ್ಲಿಸಿದ್ದು, 
ಸ್ವೀಕೃತಗೊಂಡ ಒಟ್ಟು 1.73 ಲಕ್ಷ ಪಿ.ಯುಸಿ. ವಿದ್ಯಾರ್ಥಿಗಳ ಅರ್ಜಿಗಳ ಪೈಕಿ 
ಈಗಾಗಲೇ ಒಟ್ಟು 1.18 ಲಕ್ಷ ಪಿ.ಯು. ವಿದ್ಯಾರ್ಥಿಗಳ ಅರ್ಜಿಗಳನ್ನು 
ಅನುಮೋದನೆ ಮಾಡಲಾಗಿದೆ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ 
ವಿದ್ಯಾರ್ಥಿವೇತನ ಮಂಜೂರು ಮಾಡಲಾಗುತ್ತಿದೆ. 


